"ಕರ್ನಾಟಕ ವಿಧಾನ ಪರಿಷಕ್‌ನ ೪ ಟೋ 
1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 674 


2 ಸದಸ್ಯರ ಹೆಸರು : ಶ್ರೀ ಪಿ.ಆರ್‌. ರಮೇಶ್‌ (ನಾಮ ನಿರ್ದೇಶನ 
ಹೊಂದಿದವರು) 
ಉತ್ತರಿಸುವ ದಿನಾಂಕ : 17.12.2021 
ಉತ್ತರಿಸುವ ಸಚಿವರು : ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು 
Xk kkk 


ಪ್ರಶ್ನೆ 
(ಅ) | ಕಳೆದ 5 ವರ್ಷಗಳಿಂದ ವಿಧಾನ ಪರಿಷತ್ತು 
ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ 
ನಿಧಿಯಲ್ಲಿ ವಾರ್ಷಿಕ ಅನುದಾನ 
ಬಿಡುಗಡೆಯಲ್ಲಿ  ಗೊಂದಲವಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ, 
ಬಂದಿದ್ದಲ್ಲಿ ಸರ್ಕಾರದ ಕ್ರಮವೇನು; 
(ವಿವರ ನೀಡುವುದು) 


ಹೌದು 


2020-21ನೇ ಸಾಲಿನಲ್ಲಿ ಕೋವಿಡ್‌-19ರ ಕಾರಣದಿಂದ ಶಾಸಕರ 
ಪ್ರದೇಶಾಭಿವೃದ್ಧಿಯ ಅನುದಾನವನ್ನು ಪ್ರತಿಕ್ಷೇತ್ರಕ್ಕೆ' ರೂ.1.00 
ಕೋಟಿಗಳಿಗೆ ಮಿತಿಗೊಳಿಸಲಾಗಿದೆ, ಉಳಿಡಂತೆ' 2013-14ನೇ 
ಸಾಲಿನಿಂದ ಪ್ರತಿ ಕ್ಷೇತ್ರಕ್ಕೆ ರೂ.2.00 ಕೋಟಿಗಳ ಅನುದಾನವು 
ನಿಗದಿಯಾಗಿದ್ದು, ಪ್ರತಿ ವರ್ಷವಾರು ರೂ.200 ಕೋಟಿಗಳ 
ಅನುದಾನವನ್ನು ಕಳೆದ 5 ವರ್ಷಗಳಿಂದ ಬಿಡುಗಡೆ 
ಗೊಳಿಸಲಾಗಿರುತ್ತದೆ. ವಿವರ ಈ ಕೆಳಕಂಡಂತಿದೆ. 


2018-19 165.00 | 
2019-20 


2018-19ನೇ ಸಾಲಿನಲ್ಲಿ ಭಂಡವಾಳ ವೆಚ್ಚದಡಿ ಎಲ್ಲಾ 
ಕ್ಷೇತ್ರಗಳಿಗೆ ಬಿಡುಗಡೆ ಬಾಕಿ ಇರುವ ರೂ. 127.69 ಕೋಟಿಗಳನ್ನು 
ಬಿಡುಗಡೆಮಾಡಲು ಆರ್ಥಿಕ ಇಲಾಖೆಯು ಸಹಮತಿ ನೀಡಿದೆ. 
ಡಿಸಂಬರ್‌ ಮಾಹೆಯ ನಂತರ ಬಿಡುಗಡೆಮಾಡಲಾಗುವುದು. 


. | 2019-20ನೇ ಸಾಲಿನಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಪಿಡಿ 
"| ಖಾತೆಯಲ್ಲಿ ರೂ.737.90 ಕೋಟಿಗಳ ಅನುದಾನ ಲಭ್ಯವಿದ್ದ 
ಕಾರಣ ಎಸ್‌.ಸಿ.ಪಿ. ಮತ್ತು ಟಿ.ಎಸ್‌.ಪಿ ಹೊರತು ಪಡಿಸಿ 
ಭಂಡವಾಳ ವೆಚ್ಚದ ಒಂದು ಕಂತಿನ ಅನುದಾನ ಬಿಡುಗಡೆಗೆ ಬಾಕಿ 
ಇರುತ್ತದೆ. ಜಿಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿರುವ 
ಅನುದಾನದಲ್ಲಿ ಶೇಕಡ 75%ರಷ್ಟು ವೆಚ್ಚವಾದ ನಂತರ ಬಾಕಿ 
ಅನುದಾನವನ್ನು ಬಿಡುಗಡೆ ಮಾಡಲು ಕ್ರಮವಹಿಸಲಾಗುತ್ತದೆ. 


2021-22ನೇ ಸಾಲಿನಲ್ಲಿ ಪ್ರತಿ ಕ್ಷೇತ್ರಕ್ಕೆ 2 ಕಂತುಗಳ ಅನುದಾನವು 
ಬಿಡುಗಡೆಯಾಗಿದ್ದು, 3ನೇ ಕಂತಿನ ಅನುದಾನವನ್ನು ನೀತಿ ಸಂಹಿತೆ 
ಮುಗಿದ ನಂತರ ಬಿಡುಗಡೆ ಮಾಡಲಾಗುವುದು. 


2018-19 ರಿಂದ 2020-21ನೇ ಸಾಲಿನ 
ವಾರ್ಷಿಕ ಅನುದಾನದ ಬಿಡುಗಡೆಯಲ್ಲಿ 
ಗೊಂದಲಗಳ ಕುರಿತು ಸರ್ಕಾರದ 
ನಿಲುವೇನು; (ವಿವರ ನೀಡುವುದು) 


ಯಾವುದೇ ಗೊಂದಲ ವಿರುವುದಿಲ್ಲ. 


ವಿಧಾನ ಪರಿಷತ್ತು ಶಾಸಕರ ಸ್ಥಳೀಯ 
ಪ್ರದೇಶಾಭಿವೃದ್ಧಿ ನಿಧಿಯಲ್ಲಿ ವಾರ್ಷಿಕ 
ಅನುದಾನದ ಬಿಡುಗಡೆ ಮತ್ತು 
ವಿನಿಯೋಗದಲ್ಲಿ ತಾಂತ್ರಿಕ 
ತೊಂದರೆಗಳಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸರ್ಕಾರದ ಕ್ರಮವೇನು ? (ವಿವರ 
ನೀಡುವುದು) 


ಯಾವದೇ ತಾಂತ್ರಿಕ ತೊಂದರೆಗಳಿರುವುದಿಲ್ಲ. 


ಸಂಖ್ಯೆ: ಪಿಡಿಎಸ್‌ 136 ಕೆಎಲ್‌ಎಸ್‌ 2021 


ತೋಟಗಾರಿಕೆ ಹಾಗೂ ಯೋಜಫೆ, ಕಾರ್ಯಕ್ರಷು 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ 


